ಕರ್ನಾಟಕ ವಿಧಾನ ಪರಿಷತ್ತು 


. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ:  .1340 
2 ಮಾನ್ಯ ಸದಸ್ಯರ ಹೆಸರು ; ಶ್ರೀ ಎಸ್‌.ನಾಗರಾಜ್‌ (ಸಂದೇಶ ನಾಗರಾಜ್‌) 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
ಉತ್ತರಿಸುವ ದಿನಾಂಕ | 23.09.2021 
ಉತ್ತರಿಸುವ ಸಚಿವರು : ಗೃಹ ಸಚಿವರು 


ಸರ್ಕಾರದ ಅದೇಶ ಸಂಖ್ಯೆ 
ಹೆಚ್‌ಡಿ/41/ಪಿಬಿಎಲ್‌/2021, ದ:13/1/2021 ರಲ್ಲಿ ರಾಜ್ಯದಲ್ಲಿ 
ಸ್ವಂತ ಕಟ್ಟಡಗಳಿಲ್ಲದ 100 . ಪೊಲೀಸ್‌ ಠಾಣೆಗಳಿಗೆ 
ಕಾಮಗಾರಿಗೆ ಅನುಮೋದನೆ ದೊರಕಿದೆಯೇ; ಇದಕ್ಕಾಗಿ | ರೂ.200.00 ಕೋಟಿಗಳ ವೆಚ್ಚದಲ್ಲಿ ನೂತನ ಕಟ್ಟಡ 
ಮಂಜೂರು ಮಾಡಿ ಬಿಡುಗಡೆ ಮಾಡಿರುವ ಅನುದಾನ | ನಿರ್ಮಾಣ ಮಾಡಲು ಹಾಗೂ ಟೆಂಡರ್‌ ಕರೆಯಲು 
ಎಷ್ಟು ಕಾಮಗಾರಿ ಯಾವಾಗ ಆರಂಭವಾಗಲಿದೆ; ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶಿಸಲಾಗಿರುತ್ತದೆ. ಈ 

ಆದೇಶದಲ್ಲಿ ಮೈಸೂರು ನಗರದ ಈ ಕೆಳಕಂಡ ' ಪೊಲೀಸ್‌ 

1 ಠಾಣೆಗಳಿಗೆ ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿಗಳನ್ನು 


iy ರ ರದ ಲ್ಲರ ೦ ಯ ಗೂಲೀಸ್‌ 
ಠಾಣೆಗಳಿಗೆ ನೂತನ ಸುಸಜ್ಜಿತ ಕಟ್ಟಡ ನಿರ್ಮಾಣಕ್ಕೆ 
ಯೋಜನೆಯನ್ನು ರೂಪಿಸಲಾಗಿದೆ; ಈ ನಿರ್ಮಾಣ 


ಗ ತಲನಹ್ಥ್‌ ಮಾರನ್‌ ಕನ 75700 
ಹೆಬ್ಬಾಳ ಪೊಲಿಸ್‌`ಠಾಣೆ 215.00 
IOW0 
rR 


ದೇವರಾಜ ಸಂಚಾರ ಲೀಸ್‌ | 150.00 - 
ಠಾಣೆ 


ಆ) "ya ನಗರದ ಸಿದ್ದಾರ್ಥ ನಗರ ಸಂಜಾರ`ಪೊಲೀಸ್‌ | ಸಿದ್ದಾ ಸಮಾ ಹಾಶ 
ಠಾಣೆಯ ಕಟ್ಟಡ ದುರಸ್ಥಿಯಲ್ಲಿದ್ದು, ಅಧಿಕಾರಿಗಳು ಮತ್ತು | ಜೆ.ಸಿ.ಓ ವಸತಿ ಗೃಹದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಸದರಿ 
ಸಿಬ್ಬಂದಿಯ ಕಾರ್ಯನಿರ್ವಹಣೆಗೆ ದಾಖಲಾತಿಗಳ | ಕಟ್ಟಡವು ವಸತಿಗೃಹವಾಗಿದ್ದು ಪ್ರಸ್ತುತ ಕರ್ತವ್ಯ 
ಸಂರಕ್ಷಣೆಗೆ ತೊಂದರೆ ಆಗಿರುವುದು ಗಮನಕ್ಕೆ ನಿರ್ವಹಿಸುತ್ತಿರುವ ಕಟ್ಟಡದಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಯ 
ಬಂದಿದೆಯೇ; ತಕ್ಷಣ ಈ ಠಾಣೆಯ ದುರಸ್ಥಿ ಕಾರ್ಯವನ್ನು ಕಾರ್ಯನಿರ್ವಹಣೆ, ದಾಖಲಾತಿಗಳ ಸಂರಕ್ಷಣೆಗೆ ಯಾವುದೇ 
ಕೈಗೊಳ್ಳಲಾಗುವುದೆ; ಹಾಗೂ ಹೊಸ ಕಟ್ಟಡದ | ತೊಂದರೆ ಇಲ್ಲದಿರುವುದರಿಂದ ದುರಸ್ತಿ ಕಾರ್ಯವನ್ನು 
ನಿರ್ಮಾಣಕ್ಕೆ ಕಮ ಜರುಗಿಸಲಾಗುವುದೇಳ ಕೈಗೊಂಡಿರುವುದಿಲ್ಲ. ? 


ಸಿದ್ದಾರ್ಥನಗರ ಸಂಚಾರ ಪೊಲೀಸ್‌ ಠಾಣೆಗೆ ಹೊಸ 
ಕಟ್ಟಡದ ನಿರ್ಮಾಣದ ಕುರಿತು ನಿವೇಶನ ಮತ್ತು ಅನುದಾನ 


ಲಭ್ಯತೆಯ ಮೇಲೆ ಕ್ರಮ ಕೈಗೊಳ್ಳಲಾಗುವುದು. 
Us 


ಸಂಖ್ಯೆ:ಹೆಚ್‌ಡಿ 75 ಪಿಬಿಎಲ್‌ 2021 
UR ನ 
( ಆರಗ ಜ್ಞಾನೇಂ 


ಗೃಹ ಸಚಿವರು 


